ಜನ 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪೃಶ್ರೆ ಸ೦ಖ್ಯೆ" | 285 


ಸದಸ್ಯರ ಹೆಸರು 


ಪ್ರೀ ಕೆ.ಎ.ತಿಷ್ಟೇಸ್ವಾಮಿ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


14.09.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


ಈ. 


ಪ್ರಶ್ನೆ 


ಉತ್ತರ 


ಅ) 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಲ್ಲು| 


ಗಣಿಗಾರಿಕೆ ನಡೆಯುತ್ತಿರುವುದು ನಿಜವೇ: 


ಹೌದು. 


ಪ್ರಮುಖವಾಗಿ ರಾಜ್ಯದ ಚಿಕ್ಕಬಳ್ಳಾಪುರ, 
ಕೋಲಾರ, ಬೆಂಗಳೂರು, ಬೆಳಗಾವಿ, 
ಕಲಬುರಗಿ ಜಿಲ್ಲೆಗಳಲ್ಲಿ: ಅಧಿಕವಾಗಿ 
ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿರುತ್ತದೆ. 


ಗಣಿಗಾರಿಕೆಗೆ ಗುರುತಿಸಿರುವ ಸರ್ಕಾರಿ 
ಭೂಮಿಯನ್ನು ಗುತ್ತಿಗೆ ಆಧಾರದ ಮೇಲೆ 


Tender-cum-Auction ಮುಖೇನ 


ನೀಡಲಾಗುತ್ತಿದ್ದರೂ, ಗುರುತಿಸದಿರುವ 
ಜಮೀನುಗಳಲ್ಲಿ ಮತ್ತು ಪಟ್ಟಾ 
ಭೂಮಿಗಳಲ್ಲಿ ಅಕ್ರಮ ಗಣಿಗಾರಿಕೆ 
ನಡೆಯುತ್ತಿರುವುದು ಮತ್ತು ಲೈಸನ್ಸ್‌ 
ಹೊಂದದಿರುವವರು ರಾತಿ" ಹೊತ್ತಿನಲ್ಲಿ 


| ಸರ್ಕಾರಿ ಗುಡ್ಡ-ಬೆಟ್ಟಿಗಳಲ್ಲಿ ಅಕುಮ 


ಗಣಿಗಾರಿಕೆ ನಡೆಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; : 


ಬಂದಿರುತ್ತದೆ. - 


ಕೆಲವೊಂದು . ಪ್ರಕರಣಗಳಲ್ಲಿ 
ಮೇಲ್ನೋಟಕ್ಕೆ ಕೆಲವೇ ಜಮೀನಿನ 
ವಿಸ್ತೀರ್ಣಕ್ಕೆ ಕಲ್ಲು ಗಣಿಗಾರಿಕೆ ಲೈಸನ್ಸ್‌ 


ಕಳೆದ. 03 


ವರ್ಷಗಳಲ್ಲಿ ಅನಧಿಕೃತ ಕಲ್ಲು 


ಗಣಿಗಾರಿಕೆ ಸಂಬಂಧ ಪತ್ತೆ ಹಚ್ಚಿದ ಪ್ರಕರಣಗಳ 
ಸಂಖ್ಯೆ ಹಾಗೂ ಕೈಗೊಂಡ ಕ್ರಮಗಳ ವಿವರ 


ಪಡೆದು, ತದನಂತರ ಅಕ್ಕ-ಪಕ್ಕ ಕೆಳಕಂಡಂತಿವೆ: | 
ದಲ್ಲಿರುವ ಸರ್ಕಾರಿ ಅಥವಾ ಪಟ್ಟಾ | [ನ್‌ ನನ ವವನನಾಡ ಮಾರುವ 
ಭೂಮಿಗಳನ್ನು ಒತ್ತುವರಿ ಮಾಡಿ ಪ್ರಕರಣಗಳ |( ರೂ. ಲಕ್ಷ | ಮೊಕದ್ದಮೆ 
ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವುದು || ಸಂಖ ಗಳಲ್ಲ ny 

py | 4 ಮಾಹಿತಿ 2018-19 | 413 1213.37 108 
ನಿಜವೇ? (ಸಂಪೂರ್ಣ 2019-20 | 266 908.70 117 
ನೀಡುವುದು) } ' 2020-21 | 555 1576.62 149 
; ಒಟ್ಟು | 1234 369869 374 

್‌್ಫ 


-2- 


ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ರಾಜ್ಯದಲ್ಲಿ 
ಮಂಜೂರು ಮಾಡಿರುವ ಕಲ್ಲು ಗಣಿಗುತ್ತಿಗೆ 
ಪ್ರದೇಶಗಳಲ್ಲಿ ಹಾಗೂ ಕಲ್ಲು ಗಣಿಗುತ್ತಿಗೆ 
ಪ್ರದೇಶಗಳನ್ನು ಚತ್ತುವರಿ ಮಾಡಿ, ವಿಯಮ 
ಉಲ್ಲಂಘಿಸಿ ಸಂಚಿತ ಆಡಿಟ್‌ ಪ್ರಮಾಣಕ್ಕಿಂತ 
ಅಧಿಕವಾಗಿ ಉಪಖನಿಜವನ್ನು ಉತ್ಪಾದಿಸಿ, ಸಾಗಾಣಿಕೆ |" 
ಮಾಡಿರುವುದನ್ನು ಪತ್ತೆ ಹಚ್ಚಿಲು ಕರ್ನಾಟಕ ರಾಜ್ಯ 
ದೂರ ಸಂವೇದಿ ಕೇಂದ್ರ (£5R5A0೦ ಇವರಿಂದ ಕಲ್ಲು 
ಗಣಿಗುತಿಗೆ ಪ್ರದೇಶಗಳ ಡ್ರೋಣ್‌ / ಡಿ.ಜಿ.ಪಿ.ಎಸ್‌ 
ಸರ್ವೆ ಕೈಗೊಂಡು ತ್ರಮವಮಿಸಲಾಗುತ್ತಿದೆ. 


ಸಂಖ್ಯೆ ಸಿಐ 447 ಎ೦ಎ೦ಎನ್‌ 2021 


p Lye 64 _ 
(ಆಚ್ಲ್ಯಾಹ ಘಾಲಷತ'ಬಸಪ್ಪ) 


} ಮ್ಹತುಮಪ್ರಳ ಅಭಿವೃದಾುತ್ತು 
ವಿಫೆಳಚೇತನದ, ಹಿಸ್‌ ೫ಔ ರ 
ಸಬಲೀಕರಣ ಸಚಿವರು. 


